4 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ” : 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾ೦ಕ 


224 
ಶ್ರೀ ಪಿ.ಆರ್‌. ರಮೇಶ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
02.02.2021 ” 


ಉತ್ತರಿಸಬೇಕಾದ ಸಚಿವರು ನಗರಾಭಿವೃದ್ಧಿ ಸಚಿವರು 
| ಪಶ್ನೆ ಉತ್ತರ 
ಅ) | ಇತ್ತೀಚೆಗೆ ಮೈಸೂರು ಮಹಾನಗರ ಬಂದಿದೆ. 


"| ಜನಸಂಖ್ಯೆ 


ಪಾಲಿಕೆಯಲ್ಲಿ ಸರ್ಕಾರದ ನಿಯಮದಂತೆ 
ಆಧಾರವಾಗಿ 
ಪೌರಕಾರ್ಮಿಕರನ್ನು ನೇಮಿಸಿಕೊಳ್ಳುವ 
ಬದಲು ನಿಯಮಗಳನ್ನು ಉಲ್ಲಂಘಿಸಿ 
ಅಧಿಕ ಪೌರಕಾರ್ಮಿಕರ ಸೇವೆಯನ್ನು 
ಮುಂದಾಗಿರುವುದು ನೇಮಿಸಿಕೊಳ್ಳಲು 


ಪಡೆಯಲು 

ಸರ್ಕಾರದ ಗಮನಕ್ಕೆ ಬಂದಿದೆಯೆಣ; 
ಬಂದಿದ್ದಲ್ಲಿ ಸರ್ಕಾರದ ಕುಮವೇನು; 
(ವಿಷರ ನೀಡುವುದು) 


| ನೇರ 


ಸರ್ಕಾರದ ಆದೇಶ -.ಸಂಖ್ಯೆ: ನಅಇ 126 
ಟಎಂಎಸ್‌ 2016, ಬೆಂಗಳೂರು, ದಿನಾಂಕ 
07/08/2017 ರಂತೆ ಪ್ರತಿ 700 
ಜನಸಂಖ್ಯೆಗೊಬ್ಬರ೦ಂತೆ ಪೌರ ಕಾರ್ಮಿಕರನ್ನು 
ಅವಕಾಶವಿರುತ್ತದೆ. 
ಅದರಂತೆ ಮೈಸೂರು ಮಹಾನಗರಪಾಲಿಕೆಗೆ 
ಮಂಜೂರಾದ ಹಾಗೂ 
ಕರ್ತವ್ಯನಿರ್ವಹಿಸುತಿರುವ ಪೌರಕಾರ್ಮಿಕರ 
ವಿವರ ಈ ಕೆಳಕಂಡಂತಿರುತ್ತದೆ. 


* ಮೈಸೂರು ಮಹಾನಗರಪಾಲಿಕೆಗೆ 700 
ಜನಸಂಖ್ಯೆಗೊಬ್ಬರಂತೆ ಮಂಜೂರಾದ 
ಒಟ್ಟು ಪೌರಕಾರ್ಮಿಕರ ಸಂಖ್ಯೆ: 1474 

* ಮೈಸೂರು ಮಹಾನಗರಪಾಲಿಕೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಖಾಯಂ 
ಪೌರಕಾರ್ಮಿಕರ ಸಂಖ್ಯೆ: 564 

ಪಾವತಿಯಡಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಪೌರಕಾರ್ಮಿಕರ ಸಂಖ್ಯೆ: | 
839 

* ಮಂಜೂರಾದ ಹುಬ್ಮೆಗಳಿಗಿಂತ 
ಹೆಚ್ಚುವರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ 
ಪೌರಕಾರ್ಮಿಕರ ಸಂಖ್ಯೆ: 724 


ಮಂಜೂರಾದ ಹುದೆಗಳಿಗಿ೦ತ 
ಹೆಚ್ಚುವರಿಯಾಗಿ ಕೆಲಸ ವಿರ್ವಹಿಸುತ್ತಿರುವ 
ಪೌರಕಾರ್ಮಿಕರ ಕುರಿತು ಗ್ರೂಪ್‌ "ಡಿ' ವೃಂದದ 
ನೇಮಕಾತಿ ಪ್ರಾಧಿಕಾರಿಯಾದ 
ಜಿಲ್ಲಾಧಿಕಾರಿಗಳಿಂದ ಸಮಜಾಯಿಷಿ 1 ವರದಿ 
ಸಲ್ಲಿಸಲು ಕೋರಲಾಗಿದೆ. 


Kk: 


ಆ) 


ಸ 


| 


| 


| ತೆರಿಗೆ ಹಣ ಮತ್ತು ಪಾಲಿಕೆಯ ಸಂಪತ್ತಿಗೆ 
| ಹಾನಿಯಾಗುವ ಕುರಿತು ಸರ್ಕಾರ। ಮುನಗಳಿಂದ 


| ಚಿಂತನೆ  ನಡಸಿದಯಣ  (ವಿವರ[ ವಸ್ತುಗಳನ್ನು ನೇರವಾಗಿ ಪಡೆಯುವ ಸಲುವಾಗಿ 
ನೀಡುವುದು) ಹೆಚ್ಚಿನ ಪೌರಕಾರ್ಮಿಕರ ಅವಶ್ಯಕತೆ ಇರುತ್ತದೆ. 


} 
4 


\ 
| 
| 
| 
| 
[4 
i 


ಸದರಿ ನಿಯಮಬಾಹಿರ ಕಾರ್ಯದಿಂದ। ಬಂದು ಪಘೋಷಣಿ ಮಾಡಿದ್ದು, 
ಅನಗತ್ಯ ದುಂದು ವೆಚ್ಚದಿಂದ! ಪಮಾಸೋದ್ಯಮಕ್ಕೆ. ಹೆಚ್ಚಿನ ಒತ್ತು ನೀಡುವ 
ಸರ್ಕಾರದ ಬೊಕ,ಸಕ್ಕ ಸಾರ್ವಜನಿಕರ ಸಲುಬಾಗಿ ನಗರದ ಸ್ವಚ್ಚತೆಯನ್ನು 


dl 


ಇ) | ಬೆಂಗಳೂರು ಮಹಾನಗರ ಪಾಲಿಕೆ 


ವ್ಯಾಪ್ತಿಯಲ್ಲಿ ಜನಸಂಖ್ಯೆಗೆ! ಟಎಂಎಸ್‌ 2016, . ಬೆಂಗಳೂರು, ದಿನಾಂಕ 
| ಅನುಗುಣವಾಗಿ ಪೌರಕಾರ್ಮಿಕರ| 07/08/2017ರಂತೆ ಪ್ರತಿ 700 
ಸೇವೆಯನ್ನು ಪಡೆಯುತ್ತಿದ್ದ ಇತರೆ! ಜನಸಂಖ್ಯೆಗೊಬ್ಬರಂತೆ ಪೌರ ಕಾರ್ಮಿಕರನ್ನು 
ಮಹಾನಗರ ಪಾಲಿಕೆಗಳು ಈ ರೀತಿಯ। ನೇಮಿಸಿಕೊಳ್ಳಲು ಅವಕಾಶವಿರುತ್ತದೆ. 
ನಿಯಮ ಬಾಹಿರ| ಮಂಜೂರಾದ ಹುದ್ದೆಗಳಿಗಿಂತ 
ಕಾರ್ಯಚಟುವಟಿಕೆಗಳನ್ನು ಹೆಚ್ಚುವರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ" 
ಕೈಗೊಳ್ಳುವುದನ್ನು ನಿರ್ಬ೦ಂಧಿಸುವ।| ಪೌರಕಾರ್ನ್ಮಿಕರ ಕುರಿತು ಗ್ರೂಪ್‌ 'ಡಿ' ವೃಂದದ 
ಕುರಿತು ಸರ್ಕಾರದ ಕ್ರಮವೇನು ? (ವಿವರ| ನೇಮಕಾತಿ ಪ್ರಾಧಿಕಾರಘದ 
ನೀಡುವುದು) | ಜಿಲ್ಲಾಧಿಕಾರಿಗಳಿಂದ ಸಮಜಾಯಿಷಿ 1 ವರದಿ 


ಪರಿಣಾಮಕಾರಿಯಾಗಿ ನಿರ್ವಹಿಸುವ 
ಉದ್ದೇಶದಿಂದ ಮತ್ತು ಸಗರದಲ್ಲಿ ಪ್ರತಿ ಮನೆ 
ಬೇರ್ಪಡಿಸಿದ ತ್ಯಾಜ್ಯ 


ಮುಂದುವರೆದು, 724 ಮಂದಿ 
ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 
ಪೌರಕಾರ್ಮಿಕರಿಗೆ ಪಾಲಿಕೆ ನಿಧಿಯಿಂದಲೇ | 
ವೇತನ ಪಾವತಿಸಲು ಆದೇಶಿಸಿದ್ದು ಸರ್ಕಾರಕ್ಕೆ ! 
ಯಾವುದೇ ರೀತಿ ಆರ್ಥಿಕ ಹೊರೆ 
'ಉಂಟಾಗಿರುವುದಿಲ್ಲ ಹಾಗೂ ಹೊರಗುತ್ತಿಗೆ 
ಪೌರಕಾರ್ಮಿಕರಿಗೆ ಪಾಲಿಕೆಯಿಂದ ನೇರವಾಗಿ 
ವೇತನ ಪಾವತಿಸಲು ಅಮಮತಿ 
ನೀಡಲಾಗಿದ್ದು, ಪ್ರಸ್ತುತ ಚಾಲ್ತಿಯಲ್ಲಿರುವ !' 
ಗುತ್ತಿಗೆ ಪದ್ಮತಿಯನ್ನು ರದ್ದುಪಡಿಸುವುದರಿಂದ 
ಪಾಲಿಕೆಗೆ" ವಾರ್ಷಿಕ ರೂ.10.00 ಕೋಟಿಗಳು 
ಉಳಿತಾಯವಾಗಲಿದೆ. 


ಸರ್ಕಾರದ ಆದೇಶ ಸಂಖ್ಯ: ನಅಇ 126 


ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ನಅಇ 13 .ಎಸಿಎಂ 2021 (ಇ) 


. ಬಸವರಾಜ) ' 
ರಾಭಿವೈದ್ಧಿ ಸಚಿವರು 


